ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 447 (499) 

ಸದಸ್ಯರ ಹೆಸರು ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕೇತು) 

ಉತ್ತರಿಸಬೇಕಾದ ದಿನಾ೦ಕ 21.02.2022 

ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ 
ಸಕಾಲ ಸಚಿವರು 

ಪ್ರಶ್ನೆ | ಉತ್ತರ 

ಅ) ರಾಜ್ಯದಲ್ಲಿ ಯಾವ ಸಾಲಿನವರೆಗಿನ 101061987 ರಿ೦ದ 1994-95ನೇ ಅವಧಿಯಲ್ಲಿ, 

ಖಾಸಗಿ ಕನ್ನಡ ಮಾಧ್ಯಮದ ಶಾಲಾ -|ಕನಡ ಮಾಧ್ಯಮದಲ್ಲಿ ಪ್ರಾರಂಬಿಸಿ 

ಕಾಲೇಜುಗಳನ್ನು ವೇತನಾನುದಾನಕ್ಕೆ | ವಿಚ್ಛಿನ್ನತೆ ಇಲ್ಲದೇ ಸತತವಾಗಿ ನಡೆದು 

ಒಳಪಡಿಸಲಾಗಿದೆ; ಕೊಂಡು ಬಂದ ಶಾಲೆಗಳನ್ನು 
ವೇತನಾನುದಾನಕ್ಕೊಳಪಡಿಸಲು 
ಕ್ರಮವಹಿಸಲಾಗಿದೆ. 


ಆ) 1995ರ ನಂತರ ಶಾಲಾ-ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸಾವನೆ 
ಸರ್ಕಾರದ ಮುಂದಿದೆಯೇ: 


ಇ) ಹಾಗಿದ್ದಲ್ಲಿ ಯಾವ ಸಾಲಿನವರೆಗಿನ 
ಶಾಲಾ-ಕಾಲೇಜುಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲಾಗುವುದು? (ವಿವರ ನೀಡುವುದು) 


1995ರ ನಂತರ ಆರಂಭವಾದ ಅನುದಾನ 
ರಹಿತ ಕನ್ನಡ ಶಾಲಾ ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಸಂಬಂಧ 
ಹಿಂದಿನ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ, 
ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು ಹಾಗೂ 


ಹಾಲಿ ಸಭಾಪತಿ ರವರ ಸಮ್ಮುಖದಲ್ಲಿ 
ಏರ್ಪಡಿಸಲಾಗಿದ್ದ ಸಭೆಯಲ್ಲಿ ಸದರಿ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ 


ಒಳಪಡಿಸುವ ಸಂಬಂಧ 195 ರಿಂದ 2019 
ರವರೆಗೆ ಪ್ರತಿ 05 ವರ್ಷದ ಬ್ಲಾಕ್‌ ಅವಧಿಯಲ್ಲಿ 


ಪ್ರಾರಂಭಿಸಲಾಗಿರುವ ಶಾಲಾ ಫಾಲೇಜುಗಳಲ್ಲಿ, 


ಎಷ್ಟು ಶಿಕ್ಷಕರು / 
ಉಪನ್ಯಾಸಕರುಗಳು / ಬೋಧಕೇತರುಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ 
ಇವರುಗಳನ್ನು ಅನುದಾನಕ್ಕೆ ಒಳಪಡಿಸಿದ್ಮಲ್ಲಿ 
ವಾರ್ಷಿಕವಾಗಿ ತಗೆಲುವ ಅಂದಾಜು ವೆಚ್ಚದ 
ಮಾಹಿತಿಯನ್ನು, ಆಯುಕ್ತಾಲಯಗಳು ಮತ್ತು 
ಪದವಿ ಪೂರ್ವ ವಿರ್ದೇಶನಾಲಯದಿಂದ 
ಪಡೆದು ಪರಿಶೀಲಿಸಲಾಗುತ್ತಿದೆ. 


. ಇಡಿ 48 ಪಿಎಂಸಿ 2022 


ಶ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


